ಕರ್ನಾಟಿಕ ವಿಧಾನ ಪರಿಷತ್ತು 


1. ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 483 
2. ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು : ಶ್ರೀ ಸಿ.ಆರ್‌.ಮನೋಹರ್‌ (ಸೈಳೀಯ 
” ಸಂಸ್ಥೆಗಳಿಂದ ಚುನಾಯಿತರಾದವರು) 
3. ಉತ್ತರಿಸುವ ದಿನಾಂಕ 24-09-2020 
4. ಉತ್ತರಿಸುವ ಸಚಿವರು ಗೃಹ ಸಚಿವರು 
ಫು.ಸ೦ ಪುಶ್ಲೆ ಉತ್ತರ 
ಅ) | ಅಗ್ನಿಶಾಮಕ ತುರ್ತು ಸೇವೆಗಳಲ್ಲಿ | ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ 
ಖಾಲಿಯಿರುವ ಹುದೆಗಳೆಷ್ಟು; ಇಲಾಖೆಯ ವಿವಿಧ ವೃಂದಗಳಲ್ಲಿ ಒಟ್ಟು 2494 


ಹುದ್ಮೆಗಳು ಖಾಲಿ ಇರುತ್ತವೆ. 


ಆ) | ಹೊಸದಾಗಿ ಹುದ್ದೆಗಳನ್ನು ಭರ್ತಿ ಹೌದು 
ಮಾಡುವ ಪ್ರಸಾವನೆ ಸರ್ಕಾರದ 


ಮುಂದಿದೆಯೇ; 


ಭರ್ತಿ | 


ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯಲ್ಲಿ 


ಇ) |ಹಾಗಿದಲ್ಲಿ ಯಾವಾಗ 

ಮಾಡಲಾಗುವುದು; ಖಾಲಿಯಿರುವ ವಿವಿಧ ವೃಂದದ 1567 ಹುದ್ದೆಗಳ 
ಗ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದ್ದು, 
ನೇಮಕಾತಿ ಪ್ರಿಯೆ ಚಾಲ್ತಿಯಲ್ಲಿರುತ್ತದೆ. 

ಈ) | ಪ್ರಸಕ್ತ ಅಗ್ನಿಶಾಮಕ ತುರ್ತು | ಪ್ರಸ್ತುತ ಕೋವಿಡ್‌-19 ರ ಹಿನ್ನೆಲೆಯಲ್ಲಿ ನಾವು 
ಸೇವೆಗಳಲ್ಲಿ ಕರ್ತವ್ಯ | ವರ್ಗಾವಣೆಯನ್ನು ತಡೆಹಿಡಿಯಲಾಗಿದ್ದು, ತುರ್ತು 
ನಿರ್ವಹಿಸುತ್ತಿರುವ ಅಧಿಕಾರಿ ಮತ್ತು ಅವಶ್ಯವಿದ್ದ ನೌಕರರನ್ನು ಮಾತ್ರ ವರ್ಗಾವಣೆ 
ಸಿಬ್ಬಂದಿಗಳ ವರ್ಗವಣೆಯಲ್ಲಿ | ಮಾಡಲಾಗಿದೆ. 
ವಿಳಂಬವಾಗುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಹಾಗಿದಲ್ಲಿ, 
ಯಾವಾಗ ವರ್ಗಾವಣೆ 
ಮಾಡಲಾಗುವುದು? | 

ಸಂಖ್ಯೆ: ಒಇ 162 ಎಸ್‌ಎಫ್‌ಬಿ 2020 
\ ಫೆ 
(ಬಸವರಾಜ ಬೊಮಾಯಿ) 


ಗೃಹ ಸಚಿವರು. 


